ಕರ್ನಾಟಿಕ ವಿಧಾನ ಪರಿಪತ್ತು 


ಸಂ 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 1661 
ಮಾನ್ಯ ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ 
. ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ | 14/03y2022 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಆರೋಗ್ಯ & ಕುಟುಂಬ ಕಲ್ಯಾಣ 
[ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ಕ. I ಪ್ರಶ್ನೆ "ಉತ್ತರ 


ಅ) | ಬೀದರ್‌ ಜಲ್ಲೆಯ `ಬಿಮ್ನಾ 


[ಬೀದರ್‌ ವ್ಯಷಾಹಮ ನವನಗ ಸಂಸ್ಥೆಗೆ] 


ಮಹಾವಿದ್ಯಾಲಯದಲ್ಲಿ ಮಂಜೂರಾದ/ಭರ್ತಿಯಾದ ಹುದ್ಮೆಗಳ ವಿವರವಾದ 
ಬೋಧಕ ಬೋಧಕೇತರ ಮಾಹಿತಿ ಈ ಕೆಳಕಂಡಂತಿರುತ್ತದೆ. 

ಗಗ ಮಂಜದದ ಸಾಸ್ಟ್‌ವಾದರ್‌ 
ಸಿಬ್ಬಂದಿಗಳ ಸಂಖ್ಯೆ ಎಷ್ಟು; 

ಭರ್ತಿಯಾಗಿದ್ದು ಎಷ್ಟು: ವೃಂದ | ಮಂಜೂ | ಕರ್ತವ್ಯ ಖಾಲಿ 
(ವೃಂದವಾರು ಮಾಹಿತಿ 

ಒದಗಿಸುವುದು) 


ಅ | 


ಅದರಲ್ಲಿ ಖಾಯಂ ಆದ 


ಖಾಯಂ ಸಿಬ್ಬಂದಿಗಳ] ಹೊರಗುತ್ತಿಗೆ 


id 
ಇ) | ಈ ಮಹಾವಿದ್ಯಾಲಯದಲ್ಲಿ 


ಬಂದಿದೆಯೇ; ಬಂದಿದಲ್ಲಿ, ಈ 
ಬಗ್ಗೆ ಸರ್ಕಾರ ತೆಗೆದುಕೊಂಡ 
ಕ್ರಮವೇನು; 


ವೃಂದ 
ಕಾರ್ಯನಿರ್ವಹಿಸುತ್ತಿರುವ pe 
ಸಿಬ್ಬಂದಿಗಳ ಸಂಖ್ಯೆ ಎಷ್ಟು; ಹಿಸುತ್ತಿರುವ 
ಸಿಬ್ಬಂದಿಗಳ 
ಸಂಖ್ಯೆ 

ಎ } 104 00 

ಬಿ 03 00 

[A | 270 71 

ಡಿ 82 


ಈ ಮಹಾವಿದ್ಯಾಲಯಕ್ಕೆ 


ಅಧಿಕ ಸಂಖ್ಯೆಯಲ್ಲಿ | ಬೋಧಕ ಆಸ್ಪತ್ರೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ 
ಹೊರಗುತ್ತಿಗೆ ಆಧಾರದ ಮೇಲೆ ಹೊರಗುತ್ತಿಗೆ ಆಧಾರದ ಮೇಲೆ ಇರುವುದನ್ನು 
ಇರುವುದು ಸರ್ಕಾರದ | ಗಮನಿಸಿ 1) Ms Manjeera Engg. & Constrguction 
ಗಮನಕ್ಕೆ ಬಂದಿದೆಯೆಳಿ; | Company, Private Limited, Bidar ಇವರ ಕಂಪನಿ 
ಅನೇಕ ಸಿಬ್ಬಂದಿಗಳ ಕಳೆದ 6| ರವರಿಂದ 96 ಗ್ರೂಪ್‌ ಡಿ ಸಿಬ್ಬಂದಿಗಳನ್ನು 
ತಿಂಗಳಿಂದ ಸಂಬಳವಿಲ್ಲದೆ | ಸರ್ಕಾರದಿಂದ ಮಂಜೂರಾತಿಯಾಗಬೇ 
ಪರದಾಡುತ್ತಿರುವ ವಿಪಯವು ಇರುವುದರಿಂದ 96 ಗ್ರೂಪ್‌ ಡಿ ಗಳ ಸೇವೆಯನ್ನು 
ಸರ್ಕಾರದ ಗಮನಕ್ಕೆ | ದಿನಾ೦ಕ:28-02-2022ರಂದು ಸ್ಥಗಿತಗೊಳಿಸಲಾಗಿದೆ. 


2 ಬೀದರ್‌ ಜಿಲ್ಲಾ ವಿವಿದೋದ್ದೇಶ ಸಹಕಾರ ಸಂಘ 
(ನಿ) ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೀದರ್‌ ರವರ 


ಹೊಂದಿಕೊಂಡಿರುವ 


-2-- 


TO ——_—Tವುಖಾಂತರ ಪಡೆಯಲಾಗುತ್ತಿರುವ 38 ಹೆಚ್ಚುವರಿ 

"ಹುದ್ದೆಗಳ ಸೇವೆಯನ್ನು ಬಿನಾಂಕ:01.03.2022ರಿಂದ 
: | ಜಾರಿಗೆ ಬರುವಂತೆ ಹಿಂಪಡೆಯಲು ಮಾನ್ಯ 
Me ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರುರವರಿಗೆ ಮನವಿ 
ಸಲ್ಲಿಸಲಾಗಿರುತ್ತದೆ. 3 ಉಳಿದ ಹೊರ ಮತ್ತು ಒಳ 
ರೋಗಿಗಳ ವಿಭಾಗದ ನಿರ್ವಾಹಣಾ ಹೆಚ್ಚುವರಿ 
ಸಿಬ್ಬಂದಿಗಳ “ಸೇವೆಯನ್ನು ನಿಯಾಮಾನುಸಾರ 
ಹಿಂಪಡೆಯಲಾಗುವುದು. M/s Manjeera Engg. & 
Constrauction .Company, private Limited, Bidar 
ಇವರ ಮುಖಾಂತರ... ಪಡೆಯಲಾಗುತ್ತಿದ್ದ 96 
ಎ '1ಹುದೆಗಳ ವೇತನ ಹೊರತುಪಡಿಸಿ, (ಬಪಿಲ್‌-2021 
ರಿಂದ ವೇತನ ಪಾವತಿ ಮಾಡಲಾಗಿರುವುದಿಲ್ಲ) 
ಇಮ್ಮ್ನಳಿದ ಗ್ರೂಪ್‌-ಡಿ ಸಿಬ್ಬಂದಿಗಳಿಗೆ ಜಸವರಿ-2022ರ 
ವರೆಗೆ ವೇತನ ಪಾವತಿ ಮಾಡಲಾಗಿರುತ್ತದೆ. 


FM 


ಈ) ।|ಈ ಮಹಾವಿದ್ಯಾಲಯಕ್ಕೆ | 
1 ಪ್ರಭಾರಿ ನಿರ್ದೇಶಕರನ್ನು | ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 

ನೇಮಕ ಮಾಡುವಲ್ಲಿ |, 

ಸುಮಾರು 40 ಲಕ್ಷ ರೂಪಾಯಿ !. 

ಭುಷ್ಟಚಾರ ನಡೆದಿದೆ ಎಂದು 


ಟಿ.ವಿ ಮಾಧ್ಯಮಗಳಲ್ಲಿ 
ಹೇಳಲಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; : ಬಂದಿದಲ್ಲಿ, 
ಸರ್ಕಾರ : ತೆಗೆದುಕೊಂಡ 
"| ಕ್ರಮವೇನು? 


ಕಡತ ಸಂ; ಎಂಇಡಿ116 ಎಂ ಎಸ್‌ ಎಫ್‌ 2022 


po 


3. ಕರ್‌ 
ಆರೋಗ್ಯ & ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು. 


